ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


|.M.A ಹಗರಣದಲ್ಲಿ ಭಾಗಿಯಾದ 15, PS ಅಧಿಕಾರಿಗಳ ಕುರಿತು 
ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 
396 (240) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಐ.ಎಂ.ಎ ಹಗರಣದಲ್ಲಿ ಇದುವರೆಗೆ ಎಷ್ಟು ಐ.ಎ.ಎಸ್‌. ಮತ್ತು ಐ.ಪಿ.ಎಸ್‌. ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ; 


(ಆ) ಕ್ರಿಮಿನಲ್‌ ಮೊಕದ್ದಮೆ, ದಾಖಲಾದ ಐ.ಎ.ಎಸ್‌ ಮತ್ತು ಐ.ಪಿ.ಎಸ್‌. ಅಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಕೈಗೊಳ್ಳುವ 
ಕ್ರಮಗಳೇನು; ಸದರಿ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಲಾಗಿದೆಯೇ; ಇಲ್ಲದಿದ್ದಲ್ಲಿ, ಯಾವ ನಿಯಮದ ಅನ್ವಯ ಸದರಿ 
ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಲು ಅನುಮತಿ ನೀಡಲಾಗಿದೆ; 


(ಇ) ಕ್ರಿಮಿನಲ್‌ ಪ್ರಕರಣ ದಾಖಲಾದ ಸರಕಾರಿ ನೌಕರರನ್ನು ಅಮಾನತ್ತು ಮಾಡಿ ಇಲಾಖಾ ವಿಚಾರಣೆಗೆ ಆದೇಶ 
ನೀಡಲಾಗುವುದೇ; ಈ ಕುರಿತು ಇರುವ ನಿಯಮಗಳೇನು; 


(ಈ) ಕ್ರಿಮಿನಲ್‌ ಮೊಕದ್ದಮೆ ದಾಖಲಾದ ಐ.ಎ.ಎಸ್‌ ಮತ್ತು ಐ.ಪಿ.ಎಸ್‌ ಅಧಿಕಾರಿಗಳ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣ 
ನಡೆಯುತ್ತಿದ್ದರೂ ಯಾವ ನಿಯಮದ ಅನ್ವಯ ಮುಂಬಡ್ತಿ ನೀಡಲಾಗುತ್ತದೆ? 


